ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ನಿವೃತ್ತಿ ನಂತರ ಮರು ನಿಯೋಜನೆಗೊಂ೦ಡವರ ಬಗ್ಗೆ 
ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಲೇತು :- 


1224 (1471) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ಕರ್ನಾಟಿಕ ಸರ್ಕಾರದ ಸಚಿವಾಲಯದಲ್ಲಿ ನಿವೃತ್ತಿ ನಂತರವು ಎಷ್ಟು ಇಲಾಖೆಯಲ್ಲಿ ಇಲಾಖಾ 
ಕಾರ್ಯದರ್ಶಿಯವರನ್ನು ಅದೇ ಇಲಾಖೆಯಲ್ಲಿ ಮುಂದುವರೆಸಲಾಗಿದೆ ; ಮುಂದುವರೆಸಲು ಇರುವ 
ಮಾನದಂಡದ ಉದ್ದೇಶವೇನು; 


(ಆ) ತಮ್ಮ ಸೇವಾ ಅವಧಿಯಲ್ಲಿ ಉತ್ತಮ ಹೆಸರು ಪಡೆಯದೆ ಪಾಸ್‌ ಪೋರ್ಟ್‌ ಹಗರಣದಲ್ಲಿ 
ಸರ್ಕಾರದಿಂದ ಚೀಮಾರಿ ಹಾಕಿಸಿಕೊಂಡ ಪ್ರಕರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ಹೆಸರು ಸಮೇತ 
ಬಖಿವರ ಒದಗಿಸುವುದು ; ಇಂತಹ ಎಷ್ಟು ಅಧಿಕಾರಿಗಳನ್ನು ನಿವೃತ್ತಿ ನಂತರ ಮರು ನೇಮಕಾತಿ 
ಮಾಡಿಕೊಳ್ಳಲಾಗಿದೆ ; 


(ಇ) ಕೂಡಲೇ ಇವರನ್ನು ಸೇವೆಯಿಂದ ಬಿಡುಗಡೆಗೊಳಿಸಿ ಸದರಿ ಹುದ್ದೆಗೆ ಪ್ರತಿಬಾಶಾಲಿಗಳಿಗೆ ಅವಕಾಶ 
ಕಲ್ಪಿಸಲಾಗುವುದೇ ; ಈ ಪ್ರಕರಣ ಸರ್ಕಾರದ ಯಾವ ಹಂತದಲ್ಲಿದೆ? 


